ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಬೀದರ್‌ ಸಹಕಾರ ಸಕ್ಕರೆ ಕಾರಾನೆಗಳ ಬಗ್ಗೆ 


ಶ್ರೀ ವಿಜಯ ಸಿಂಗ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
878 (909) ಮಾನ್ಯ ಕಾರ್ಮಿಕ ಹಾಗೂ ಸಕ್ಕರೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಸಹಕಾರ ಸಕ್ಕರೆ ಕಾರ್ಯಾನೆ ಸ್ಮಗಿತಗೊಳಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ನಿಲುವೇನು; 


(a 


(ಆ) ಬೀದರ್‌ ಸಕ್ಕರೆ ಕಾರಾನೆ ಸ್ಥಗಿತಗೊಂಡು ಲಕ್ಷಾಂತರ ರೈತ ಹಾಗೂ ಕಾರ್ಮಿಕ ಕುಟಿಂಬದವರಿಗೆ 
ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ನೀಡಲಾದ ಪರಿಹಾರ ಏನು; 


(a 


(ಇ) ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಯಾನೆ ಮುಚ್ಚುವ ಅಥವಾ ಪುನರಾರಂಭಕ್ಕೆ ಸರ್ಕಾರದ ನಿಲುವೇನು; 


(ಈ) ಬೀದರ್‌ ಸಹಕಾರಿ ಸಕ್ಕರೆ ಕಾರಾನೆ ಪುನರಾರಂಭಿಸದಿದ್ದಲ್ಲಿ, ಹೊಸ ಕಾರ್ಬ್ಯಾನೆ ಪ್ರಾರಂಭಿಸುವ 
ಪ್ರಸಾವನೆ ಸರ್ಕಾರದ ಮುಂದಿದೆಯೇ; (ವಿವರ ನೀಡುವುದು) 


(ಉ) ಬೀದರ್‌ ಸಕ್ಕರೆ ಕಾರ್ಬಾನೆಯನ್ನು ಲೀಜ್‌ಗೆ ನೀಡುವ ಉದ್ದೇಶ ಸರ್ಕಾರಕ್ಕೆ ಇದೆಯೇ; ಇದ್ದಲ್ಲಿ ಲೀಜ್‌ 
ನೀಡುವ ಉದ್ದೇಶ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ; ಎಷ್ಟು ದಿನಗಳಲ್ಲಿ ಪುನರಾರಂಭಕ್ಕೆ, ಕಮ 
ಕೈಗೊಳ್ಳಲಾಗುವುದು? 


